ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಪೊಲೀಸ್‌ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಗೃಹ ನಿರ್ಮಾಣ ಸಂಘದ ಬಗ್ಗೆ 
ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 
92 (1050) ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪೊಲೀಸ್‌ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತವು 
ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ ಹಾಗೂ ಎಷ್ಟು ಸಂಖ್ಯೆಯ ಸದಸ್ಯ ಹಾಗೂ ಸಹ ಸದಸ್ಯರುಗಳನ್ನು 
ಹೊಂದಿರುತದೆ; 


(ಆ) ಸದರಿ ಸಹಕಾರ ಸಂಘವು ಎಷ್ಟು ಕಡೆ ಸದಸ್ಯರುಗಳಿಗೆ ನಿವೇಶನ ಹಂಚಿಕೆ ಮಾಡಲು ಉದ್ದೇಶಿಸಿದೆ 
ಅಥವಾ ನೀಡಿದೆ; 


(ಇ) ಸದರಿ ಸಂಘವು ನೆಲಮಂಗಲದ ಹತ್ತಿರ ನಿವೇಶನ ನೀಡಲು ಉದ್ದೇಶಿಸಿದೆಯೇ; ಉದ್ದೇಶಿಸಿದ್ದಲ್ಲಿ ಎಷ್ಟು 
ಜನ ಸದಸ್ಯರಿಗೆ ಹಾಗೂ ಸಹ ಸದಸ್ಯರುಗಳಿಗೆ ಹಂಚಿಕ ಮಾಡಲಾಗುವುದು; 


(ಈ) ಸದರಿ ಸಂಘವು ನಿವೇಶನ ಹಂಚಿಕೆ ಮಾಡಲು ವಿಳ೦ಂಬವಾಗಿರಲು ಕಾರಣಗಳೇನು; (ಬಿವರ 
ನೀಡುವುದು) 


(ಉ) ಸದರಿ ಸಂಘದ ಸದಸ್ಯ ಹಾಗೂ ಸಹ ಸದಸ್ಯರುಗಳಿಗೆ ನಿವೇಶನ ನೀಡದೆ ಇರುವುದರಿಂದ ಅವರ 
ಕೋರಿಕೆಗೆ ಅನುಗುಣವಾಗಿ ಅವರು ಪಾವತಿಸಿರುವ ಹಣ ವಾಪಸ್‌ ಮಾಡಲಾಗುವುದೇ; 


(ಊ) ಈ ಸಂಘವು ಎಷ್ಟು ಮುಂಗಡ ಹಣವನ್ನು ಸಂಗಹಿಸಿದೆ; ಯಾವ ಯಾವ ಉದ್ದೇಶಗಳಿಗೆ ಮುಂಗಡ 
ಹಣವನ್ನು ವಿವಿಯೋಗಿಸಲಾಗಿರುತ್ತದೆ ಹಾಗೂ ಸದಸ್ಯ ಮತ್ತು ಸಹ ಸದಸ್ಯರುಗಳು ಎಷ್ಟು ಮುಂಗಡ 
ಹಣ ಪಾವತಿಸಿರುತ್ತಾರೆ? (ವಿವರಗಳನ್ನು ಒದಗಿಸುವುದು) 


